ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 09-03-2021 ಪ್ರಶ್ನೆ ಸಂಖ್ಯೆ: 722(787) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎನ್‌.ರವಿಕುಮಾರ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 


ವಿಷಯ: ಸಕ್ಕರೆ ಕಾರ್ಬಾನೆಗಳಿಂ೦ದ ರೈತರಿಗೆ ಬಾಕಿ ಕುರಿತು 


(ಅ) ಕಳೆದ ಎರಡು ವರ್ಷಗಳಲ್ಲಿ ಎಷ್ಟು ಸಕ್ಕರೆ ಕಾರ್ಬಾನೆಗಳು ರೈತರಿಗೆ ಕಬ್ಬಿನ ಬಾಕಿಯನ್ನು 
ಪಾವತಿ ಮಾಡಿರುವುದಿಲ್ಲ; ಸದರಿ ಸಕ್ಕರೆ ಕಾರ್ಬಾನೆಗಳ ಹೆಸರಿನೊಂದಿಗೆ ಕಾರ್ಬಾನೆಗಳು 
ರೈತರಿಗೆ ಕೊಡಬೇಕಾಗಿರುವ ಬಾಕಿ ಮೊತ್ತ ಎಷ್ಟು; (ಕಾರ್ಬಾನೆವಾರು ವಿವರ ನೀಡುವುದು) 


(ಆ) ಸಕ್ಕರೆ ಕಾರ್ಬಾನೆಗಳು ರೈತರಿಗೆ ಒಂದು ಟಿನ್‌ ಕಬ್ಬಿಗೆ ಎಷ್ಟು ಮೊತ್ತವನ್ನು ನೀಡುತ್ತವೆ; 
(ಕಾರಾನೆಗಳ ವಿವರ ನೀಡುವುದು) 


(ಇ) ಸರ್ಕಾರವು ಒಂದು ಟಿನ್‌ ಕಬ್ಬಿಗೆ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆ ಎಷ್ಟು? 


